ಉತ್ತರಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ 
ಬನವಾಸಿಯಲ್ಲಿ ಈವರೆಗೆ ಹಲವು ಪ್ರಾಚ್ಯಾವಶೇಷಗಳು 
ದೊರೆತಿವೆ. ಅವುಗಳಲ್ಲಿ ಕೆಲವು ರೋಮನ್‌ ಅವಶೇಷಗಳು 
ಕುತೊಸಲಕಾರಿಯಾಗಿವೆ.. ರೋಮನ್‌ ಮಡಕೆ, 
ರೋಮನ್‌ ನಾಣ್ಯ-ನದಕದ ಕಲ್ಲಚ್ಚು, ಮಣಿಗಳು, 
"ಕ್ಯಾಮಿಯೊ?  ಮುಂತಾದವಪುಗಳನ್ನಿಲ್ಲಿ ವಿಶೇಷವಾಗಿ 
ಹೆಸರಿಸಜೀಕು. 


ಬನವಾಸಿ ಶೋಧನೆಯ ಇತಿಹಾಸದಲ್ಲಿ ೧೯೨೦ 
೭೧ರಲ್ಲಿ ಆರಂಭಿಸಿದ ಬನವಾಸಿ-ಉತ್ಕೃನನ ಒಂದು 
ಮಹತ್ಪೂರ್ಣ ಘಟ್ಟವಾಗಿದೆ. ಮೈಸೂರು ವಿಶ್ವನಿದಾ 
ನಿಲಯದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ನ 


(ಬಿಎನ್‌ವಿ-[[ ನಿವೇಶನದ ಐದು ಮತು 
ಪದರಗಳಲ್ಲಿ ಹಾಗೂ ಬಿಎನ್‌ನಿ-೪[ನೆಯ ನಿವೇಶನದಲ್ಲಿ) 
ರಸೆಟ್‌ ಕೋಟಿಡ್‌ ಕೆಯೊಲಿನ್‌ ಸೆಂಟಿೆಡ್‌ ಮಡಕೆ 
ಮತ್ತು ರೋಮನ್‌ ಅನುಕರಣೆಯ ರೌಲೆಟಔಡ್‌ ಮಡಕೆ 
ಚೂರುಗಳು ಪತ್ತೆಯಾದವು. ಶಾತವಾಹನರ ನೆಲೆಯಲ್ಲಿ 


1 ಪುರಾತತ್ವ, ಸಂ, ೪ ೧೯೭೦-೭೧, ಪ್ರೆ. ೫೬-೫೭ 


ಡಾ! ಎಚ್‌. ಆರ್‌. ರಘುನಾಥ ಭಟ್‌ 


ಈ ಬಗೆಯ ಮಡಕೆ ಕುಡಿಕೆಗಳು ಪತ್ತೆಯಾಗಿರುವುದು 
ಮಹತ್ಪೂರ್ಣವಾದುದೆಂದು ತಿಳಿಯಲಾ? ದಿ. 


೧೯೭೫-೭೬ರ ಸುಮಾರಿಗೆ ಬನವಾಸಿ ಕೋಟೆಯ 


ಹೊರವಲಯದಲ್ಲಿ ರೋಮನ್‌ ನಾಣ್ಯ-ಪದಕದ 
ಕಲ್ಲಚ್ಚೊಂದು ಅಕಸ್ಮಾತ್ತಾಗಿ ಸಿಕ್ಕಿತ್ತು. ಇದನ್ನು 
ಮ.ಚ. ವಡೆಯರು ಸಂಗ್ರಹಿಸಿದರು. ಆಗಲೇ ಅದನ್ನು 


ಪರೀಕ್ಷಿಸಿ ಅದರ ಪಡಿಯಚ್ಚನ್ಸ್ಸ ಛಾಯಾಚಿತ್ರವನ್ನು 
ತೆಗೆದು ಅಭ್ಯಾಸ ಮಾಡಿ ಪ್ರಕಟಸಿದೆನು.೭ ಅನಂತರ 


ಡಾ! ಎ.ವಿ. ನರಸಿಂಹಮೂರ್ತಿಯನರು ಅದನ್ನು 
ನಾಣ್ಯದಚ್ಚಿಂದು ಭಾವಿಸಿ ಲೇಖನವನ್ನು ಪ್ರಕಟಿಸಿದರು. 


 ಳೇಯವಾಗಿ ತೆಯಾರಿಸಿದರೋ ರೋಮ್‌ 
ಜೀಶದಿಂದ ಆಮದು ಮಾಡಿಕೊಂಡರೋ ತಿಳಿಯಬೆಂದು 
ಅದರ ಪುನರಾವಲೋಕನದಿಂದ ಅದು 
ತಯಾರಿಸಿರಬಹುದಾದ ಕಲ್ಲಚ್ಚು ; 
ಮೂಲ ರೋಮನ್‌ ನಾಣ್ಯದ ಚಿತ್ರವನ್ನು ಇದರಲ್ಲಿ 


ಅನುಕರಿಸಲಾಗಿದೆ ಎಂಬುದು ಸ್ಪಷ್ಟ ವಾಯಿತು. 


ಲ 


ರೋಮನ್‌ ಸಾಮ್ರಾಟ ಟೈಬೀರಿಯಸ್‌ನ ನಾಣ್ಯದ 
ಮ್ಮುಖದಲ್ಲಿ ಕಂಡುಬರುವ ಚಿತ್ರ-ಬರಹಗಳನ್ನೂ 
ಆದಷ್ಟೂ ಪ್ರಾಮಾಣಿಕವಾಗಿ ಅನುಕರಿಸಲಾಗಿದೆ. 


ಮೂಲ ರೋಮನ್‌ ನಾಣ್ಯದ ಚಿತ್ರ-ಬರಹಗಳೊಡನೆ 


2 ಕರ್ನಾಟಕ ಶಾಸನ ಸಲ್ಮೆ ಮೈಸೂರು ೧೯೭೭, ಪ್ರ, ೧೨೦ 
3 ಎ.ನಿ ನರಸಿಂಹಮೂರ್ತಿ, ಬಿಕೆ ಗುರುರಾಜರಾವ್‌ (ಸಂ) ; ರಂಗವಲ್ಲಿ, ನವಡೆಹಲ್ಲಿ ೧೯೮4, ಪು. ೧೪೬-೭ 


ಇತಿಹಾಸ ದರ್ಶನ 


ಇದನ್ನು ಹೋಲಿಸಿದರೆ ಇದು ಇನ್ನೂ ಸ್ಪಷ್ಟವಾಗುತ್ತದೆ. 
ಸ್ತ್ರೀ ದೇವತೆ ಎತ್ತರವಾದ ಸ್ಟೂಲಿನ ಮೇಲೆ ಕುಳಿತಿದ್ದಾಳೆ. 
ಎತ್ತಿದ ಬಲಗೈಯಲ್ಲಿ ಉದ್ದನೆಯ ದಂಡ ಹಿಡಿದಿದ್ದಾಳೆ. 
ಎಡಗೈಯಲ್ಲಿ ಗಿಡದ ಟೊಂಗೆಯನ್ನು ಹಿಡಿದುಕೊಂಡಿ 
ದ್ಹಾಳೆ. ಈ ಚಿತ್ರದ ಬಲಭಾಗದಲ್ಲಿ, ಪುಟ್ಟ ಮಣಿಚುಕ್ಕೆ 
ಗಳಿಂದುಂಬಾದ ವೃತ್ತದಲ್ಲಿ ನಾಣ್ಯ ಬರಹವಿದೆ, 
(Maxim Pontif) ಇವಿಷ್ಟನ್ನೂ ಒಳ್ಳೆಯ ಬಳಪದ 
ಮೃದು ಕಲ್ಲಿನಲ್ಲಿ ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ಈ 
ನಾಣ್ಯ ಪದಕಕ್ಕೆ ತೊಟ್ಟು ಇಡಲು : ಆನ: ಕೂಲವಾಗು 
ವಂತೆ ತುದಿಯಲ್ಲಿ ಪುಟ್ಟ ಕೊಳವೆಯನ್ನು ಅಚ್ಚಿ ಸಲಾಗಿದೆ. 
ಇದರಿಂದ ದಾರ ಪೋಣಿಸಲು ಅನುಕೂಲವಾಗುತ್ತದೆ. 


ಶಾತವಾಹನರ ನೆಲೆಯಲ್ಲಿ ಈ ಬಗೆಯ ನಾಣ್ಯದ 
ಪಡಿಯಚ್ಚು ಸಾಮಾನ್ಯವಾಗಿ ಸಿಗುತ್ತಿರುತ್ತದೆ. ಕೆಲ 
ವೊನ್ಮೆ ಮೂಲ ರೋಮನ್‌ ನಾಣ್ಯಗಳ ಜೊತೆ ಜೊತಿ 
ಯಲ್ಲೇ ಶಿಕ್ಕಿದ್ದುಂಟು. ಈ ರೀತಿಯ ನಾಣ್ಯಗಳಿಂದ 
ತಯಾರಿಸಿದ ಕಂಠಹಾರ ಅಥವಾ ಪವನ್‌ಸರ' ಹಿಂದಿ 
ದ್ಹಂತೆ ಇಂದಿಗೂ ಜನಪ್ರಿಯ ಹಾಗೂ ಪ್ರತಿಷ್ಠಿತ 
ಆಭರಣವಾಗಿದೆ. ಜೈನ ಕಲ್ಪಸೂಶ್ರೆ ದಲ್ಲಿ "ಉರಸ್ಸ ದಿನಾರ 


ಮಾಲೆ'ಯೆಂದೇ ಕರೆಯಲಾಗಿದೆ. ಅಂದರೆ ಇದು 
ರೋಮನ್‌ ದಿನಾರುಗಳಿಂದ ತಯಾರಾದೆ 
ಸರವೆಂಬುದು ಸ್ಪಷ್ಟವಾಗುವುದು. ಮೊದಮೊದಲು 


ಮೂಲ ರೋಮನ್‌ ದಿನಾರ್‌ಗಳನ್ನೇ ಬಳಸಿ ಕಂತಹಾರ 
ವನ್ನು ತಯಾರಿಸುತ್ತಿದ್ದಿರಬೇಕು. ಕಾಲಾಂತರದಲ್ಲಿ ಆ 
ಬಗೆಯ ಅನುಕರಣೆಯ ಸೆರವನ್ನೂ ದಿನಾರಮಾಲೆ 
ಯೆಂದು ಕರೆಯುವುದು ರೂಢಿಯಾಗಿ ಹೋಯಿಂತು. 
ರೋಮನ್‌ ನಾಣ್ಯಗಳ ಸರವಷ್ಟೇ ಅಲ್ಲ, ಅವುಗಳ 
ಅನುಕರಣೆಯನ್ನು ಮಾಡಿ ಸರ ತಯಾರಿಸುತ್ತಿದ್ದರೆಂದೂ 
ಇದರಿಂದ ಗೊತ್ತಾಗುತ್ತದೆ. ಇದಕ್ಕೆ ಕಾರಣವೇನು? 


KN 


ಲನ 
5 ಎಂ.ಎಸ್‌. ನಾಗರಾಜರಾವ್‌ : 


ಮೂಲತಃ ಚಿನ್ನದ ರೋಮನ್‌ ನಾಣ್ಯಗಳ 
ಬಗೆಗಿನ ಮೋಹ ಅಥವಾ ಆಕರ್ಷಣೆ ನಮ್ಮಲ್ಲಿ ವಿಶೇಷ 


ವಾಗಿತ್ತು. ಅದರಿಂದಾಗಿ ಬೆಳೆದು ಬಂದ ಬೇಡಿಕೆ 
ವಿಶೇಷವಾಗಿದ್ದಿರಬೇಕು. ಹೀಗಾಗಿ ಹಲವೆಡೆ ಸ್ಥಳೀಯ 


ಸೊನಗಾರರು ತಮ್ಮ ಮನೆಗಳಲ್ಲೇ ರೋಮನ್‌ ನಾಣ 
ಗಳನ್ನು ಅನುಕರಿಸಿ ಅಚ್ಚುಗಳನ್ನು ತಯಾರಿಸಿಕೊಳ್ಳು 
ಕ್ರಿದ್ದಿರಬೇಕು. ಬನವಾಸಿಯಲ್ಲಿ ಪತ್ತೆಯಾದ ನಾಣ್ಯ 
ಪದಕದ ಕಲ್ಲಚ್ಚು ಇಂಥ ಒಂದು ನಿದರ್ಶನವಾಗಿದೆ. 
ಇಷ್ಟಾಗಿಯೂ ಇವುಗಳು ತಮ್ಮಐತಿಹಾಸಿಕಮಹೆತ್ವವನ್ನು 
ಕಳೆದುಕೊಂಡಿಲ್ಲ. ಅನುಕರಣೆಯ ಹಂತದಲ್ಲಿ ಮೂಲ 
ರೋಮನ್‌ ನಾಣ್ಯಗಳ ಪರಿಚಯ ಇರಬೇಕಲ್ಲ? 
ಬನವಾಸಿ ಪ್ರದೇಶದಲ್ಲಿ ಪ್ರಾಚೇನ ಕಾಲದಲ್ಲಿ ರೋಮನ್‌ 
ನಾಣ್ಯಗಳು ಸರಿಚಿತವಾಗಿದ್ದಿ ರಬೇಕು. ಈ ಹಿನ್ನೆಲೆಯಲ್ಲಿ 
ಬನವಾಸಿಯಿಂದ ತೀರ ದೂರವಿಲ್ಲದ ಅಕ್ಕಿ ಆಲೂರಲ್ಲಿ 
ಅಗಸ್ಟಸ್‌ ಮತ್ತು ಟೈಬಿರಿಯಸ್‌ ಸಾಮ್ರಾಟರ ನಾಣ್ಯ 
ಗಳಲ್ಲದೆ, ಅವರ ನಂತರದ ಅಂಟೊನಿಯಸ್‌ ಪಯಸ್‌ 
(೧೩೮-೬೧), ಥಿಯೊಡೊಸಿಯರ್ಸ (೪೦೮-೪೫೦), 
ಮೆಸಿಯನ್‌ (೪೫೦-೪೫೭), ಲಿಯೊ 1 (೪೫೭-೪೭೪), 
ಮುನೊ (೪೭೪-೪೯೧), ಅನಾಸ್ತಸಿಯಸ್‌ (೪೯೧- 
೫೧೮), ಜಸ್ಟಿನಸ್‌ I (೫೧೮-೨೩೨೭) ಅರಸರ ಸುವರ್ಣ 
ನಾಣ್ಯಗಳೂ ಬೆಳಕಿಗೆ ಬಂದಿದ್ದು ಗೆಮನಾರ್ಹವಾಗಿವೆ.5 
ಆದಕೈಂತ ಸ್ವಾರಸ್ಯಕಂವಾಗಿ ಶಿರಸಿ ತಾಲೂಕೆನ ಹುಲೇ 
ಕಲ್ಲಿನಲ್ಲಿ ರೋಮನ್‌ ಚಿಕ್ರವರ್ತಿಗಳಾದ ಲಿಸಿಯಸ್‌, 
ಜೆಮಿಟ್ರಿಯಸ್‌, ಟೊಲೆಮಿ, ಅಗಥೆ ಕ್ಲೆಸ್‌ರ ನಾಣ್ಯಗಳು 
ಪತ್ತೆಯಾಗಿರುವುದು ವರದಿಯಾಗಿಜೆ.6 ವಡಗಾಂವ 
ಮಾಧವ ಪುರದಲ್ಲಿ (ಬೆಳಗಾಂವ್‌ ಜಿಲ್ಲೆ) ರೋಮನ್‌ 
ದಿನಾರಿಗಳು ಸಿಕ್ಕಿರುವುದೂ ಇಲ್ಲಿ ಸ್ಮರಣೀಯ.? ಬನವಾಸಿ 
ಯೊಡನೆ ಸಾಂಸ್ಕೃತಿಕ ಸಂಬಂಧವಿಟ್ಟುಕೊಂಡ ನಾಗಾ 
ರ್ಜುನಕೊಂಡದಲ್ಲಿರುವ ದಾನಶಾಸನಗಳಲ್ಲೂ ದಿನಾರಿ 


ಕೆ. ಕೃಷ್ಣಮೂರ್ತಿ : ನಾಗಾರ್ಜುನಕೊಂಡ್ಕ ನವದೆಹಲಿ, ೧೯೭೭, ಪು ೮೦ 
ಪ್ರೊಗ್ರೆಸ್‌ ಆಫ್‌ ಅರ್ಕಿಯೊಲಜಿ ಇನ್‌ ಕರ್ನಾಟಕ, ಮೈಸೂರು, ೧೯೭೮ ; ಎಚ್ಚೆ ಸೈ 


(ಸಂ): ಅನಲೋಕನ, ಬೆಂಗಳೂರು, ೧೯೮ಜ್ಮ ಪು. ೫೬ 


6 ಎಆರ್‌ಇವಿ., ೧೯೩೯.೪೦, ೧೯೪೨-೪ತ್ಲ 
7 ಅವಲೋಕನ 


ಇತಿಹಾಸ ದರ್ಶನ 


ತ ಮಮನ 


md 


ಗಳನ್ನು ಹೆಸರಿಸಲಾಗಿದೆ. ಇದುವರೆಗೆ ನಮಗೆ ತಿಳಿದು 
ಬಂದಿರುವಂತೆ ಡಖನಿನಲ್ಲಿ ದಿನಾರಿಗಳೇ ಹೆಚ್ಚಿನ ಸಂಖ್ಯೆ 
ಯಲ್ಲಿ ದೊರೆತಿವೆ. 


ರೋಮನ್‌ *ಕ್ಲಾಮಿಯೊ' (೮೩೫೫೦೦) ಎಂದು 
ಹೇಳಲಾದ ಬೆಲೆಯುಳ್ಲ ಹರಳುಕಲ್ಲಿನ ಅವಶೇಷ ತುಂಬ 
ಕುತೂಹಲಕಾರಿಯಾಗಿದೆ. ಕೋಟಿಯ ಒಳಭಾಗದಲ್ಲಿ 
(ಬಿಎನ್‌ವಿ ೪1 ನೆಲೆಯ ಬಳಿ) ಮನೆಯ ಗೋಡೆ 
ಕಟ್ಟು ವುದಕ್ಕಾಗಿ ಮಣ್ಣು ಅಗೆಯುತ್ತಿದ್ದಾಗ ಅಕಸ್ಮ್ಮಾ 
ತ್ತಾಗಿ ಸಕ್ಸ ಈ ಅಮೂಲ್ಯ ವಸ್ತುವನ್ನು ಪರೀಕ್ಷಿಸಿ 


ಮೊದಲ ಭಾಸೆ ಇಲ್ಲಿ ಟ್ಟ ಣಿಸಲಾಗಿದೆ. ಇದನ್ನು 


ಸಾಮಾನ್ಯವಾಗಿ ಇಂಟಾಗ್ಲಿಯೊ (18188110) ಎಂದು 
ಕರೆಯಲಾಗುತ್ತದೆ. ವಾಸ್ತವವಾಗಿ ಮತ್ತು ತಾಂತ್ರಿಕ 
ಪರಿಭಾಷೆಯಲ್ಲಿ ಇದನ್ನು *ಕ್ಯಾಮಿಯೊ' (Cameo) 
ಎಂದೇ ಕರೆಯಜೇಕು. ಬಿಳಿ ಮತ್ತು ಕಂದು ಮಣು 
| ಕ್‌ ಲಾ 
ಬಣ್ಣವುಳ್ಳೆ ಎರಡು ಪದರುಗಳುಳ್ಳೆ ಹೆರಳುಕಲಾ ಗಿದ್ದು 
ಐ ಲ ೧ 


(Semi Precious Stone) ಇದನ್ನು ಚಾಲ್ತಿ ರ ಡೊಫಿಯ 


ಪ್ರಭೇದವಾದ ಅಗೇಓನ ಅಥವಾ ಸಾಕ್ಲೊ ಸಕ್‌ ಎಂದು 
ಕರೆಯುತ್ತಾರೆ ಜರ ಮೇಲ ೨, ದರದಲ್ಲಿ ಉಬ್ಬುಶಿ ಶಿಲ್ಪವನ್ನು 


ಸೂಕ್ಷ್ಮ ವಾಗಿ ಗ ಇದರ ಬಹುಭಾಗ ತಿಳಿ 
ಬಿಳಿ ಬಣ್ಣ ದಲ್ಲಿಜಿ; ಕೆಲ ಭಾಗ ಕಂದು ಬಣ್ಣ ದಲ್ಲಿದೆ. 
ಬೆಂಗಡಿ ಪಾಗಿ. ಅಂಡಾಕ್ಕ ತಿಯಲ್ಲಿರುವ ಈ ಪುಟ್ಟ 
ಕಲಾಕ್ಸತಿ ನೋಡಲು ತುಂಬ ಸೊಗಸಾಗಿದೆ. ಕೋಪನ್‌ 


ಇಸಕ್ರ ವರ್ತಿ ಅಗಸ್ಪನ ಸ್‌ ಈ ಬಗೆಯ ಕ್ಯಾಮಿಯೊವನ್ನು 


ಬನವಾಸಿ ಕ್ಯಾಮಿಯೋದ ಮೇಲೆ ರಾಜಗಾಂಭಿರ್ದ 

ಶ್ರ ಬ 

ಪನಿ po ಭುಜ pe) ಪಾ ಡಿ ವಿ 
ವುಳ್ಳ ರೋಮನ್‌ ಗಣ್ಯ ವ್ಯಕ್ತಿ ರೂ ಶಿಲ್ಪವು 
(001೯೩1೭೮) ಸೂಕ್ಷ್ಮವಾಗಿ ಎದ್ದು ಕಾಣುತ್ತದೆ. 


ಬಲಕ್ಕೆ ಮುಖ ಮಾಡಿದ ವಕ ಪ್ರಧಾನ ಪುರುಷನ ಶಿಲ್ಪ 
ವ “ಪ್ರೊಫೈಲ್‌” ಮಾದರಿಯಲ್ಲಿ ಕೆತ್ತಲಾಗಿದೆ. ಇದರ 
ವೇಷಭೂಷಣ, ನಿಲುವು ಭಂಗಿ ಸ್ವಾರಸ್ಯಕರವಾಗಿದೆ. 
ರೋಮನ್‌ "ಗಾಲಾ? (ಪುಚ್ಛಗಳಿಂದ ಅಲಂಕೃತವಾದ 
ಟೊಪ್ಪಿ), ಅಲಂಕೃತ ಎದೆಸಟ್ಟ, ವಿಶಿಷ್ಟವಾದ ರೋಮನ್‌ 


ಉ ಹಿರೇ ಹಿಮಾಂಶು: ಮೊನಾಸ್ಟರಿ ಎಂಡ್‌ ಗಿಲ್ಡ್‌, 


ಇತಿಹಾಸ ದರ್ಶನ 


ಶಿರೋಭಾಗ,  ನೀಳಗರುಡಮೂಗು,  ಚೂಪುಗದ್ದ, 
ಚುರುಕು ನೇತ್ರ ಮುಂತಾದವು. ರೋಮರ್ನ್‌ ರಾಜ 
ಪುರುಷನ ಮೆರುಗನ್ನು ಹೆಚ್ಚಿಸುತ್ತವೆ. ಇವೆಲ್ಲ ಆಗಸ್ಟಸ್ಸ್‌ನ 
ರೂಸಚಿತ್ರ ಕಲೆಯ ಕೆಲವು ಪ್ರಧಾನ ಲಕ್ಷಣಗಳೆನ್ಸ್ಸ 
ಬಹುದು. ಕ್ರಿಸ್ತಶಕಾರಂಭದ ಶತಕಗಳಲ್ಲಿ ಈ ಬಗೆಯ 
ಕಲಾತ್ಮಕ ಸೆಂಡೆಂಟ್‌ಗಳನ್ನು ಪ್ರಚಾರ ಮಾಧ್ಯಮವಾಗಿ 


ಆಗಸ್ಟಸ್‌ ದೊರೆ ಬಳಕೆಯಲ್ಲಿ ತಂದನೆಂದು ಹೇಳಲಾಗಿದೆ. 


ಬನವಾಸಿಯ ಕ್ಯಾಮಿಯೊ ರೋಮನ್‌ ಸ್ಫುರ 
ದೂಪಿ ರಾಜಪ್ರರುಷನ ಚಿತ್ರಸ್ಪ ಸ್ವರೂಪದಲ್ಲಿ, ಶೈಲಿ 
ಮತ್ತು ತಂತ್ರಗಳಲ್ಲಿ, ಅಂದಚೆಂದದಲ್ಲ ವಿಶಿಷ್ಟ ಕಲಾ 
ಸೃಷ್ಟಿ ವಾಗಿದೆ. ರೋಮನ್‌ ವ್ಯಕ್ತಿ ಚಿತ್ರ ಕಲೆ ಎಷ್ಟು 
ಸೊಗಸಾಗಿ ರೂಪುತಳಿಯಿತೆಂಬುದು ಇಂಥ ನಿದರ್ಶನ 
ಗಳಿಂದ ಮನದಟ್ಟಾ ಗುತ್ತದೆ. ಇದರಲ್ಲಿ ಮೂಡಿಬಂದ 
ವಾಸ್ತವಿಕತೆ, ನಿಖರತೆ ಸೂಕ್ಷ ತೆ ನಮ್ಮ ನ್ನು ಜೆರಗು 


ಗೊಳಿಸುವಂ ದ್ದು. ಗ್ರೀಕ್‌ ತೆಯ ಆದರ್ಶವಾದಿತ್ವ, 


ತ ಪೈಿಜಕ ಅಂಗಲಕ್ಷಣಗಳನ್ನು od 
ಪ್ರಾಮಾಣಿಕವಾಗಿ, ಆದಷ್ಟೂ ಯಥಾನತ್ತಾಗಿ ಪಡಿ 
ಮೂಡಿಸಲಾಗಿದೆ. ಒಬ್ಬ ಬಲಿಷ್ಠ ಸೇನಾನಿಯ ಸುರ 
ದ್ರೂಪ ಸೂಕ್ಷ್ಮ ತೀಕ್ಷ್ಮ, ದೃಸ್ಟಿ, ಬಿಗಿ ಹಿಡಿದ ತುಟ, 
ನಿಖರವಾದೆ ಚೂಪುಗದ್ದ ಮುಂತಾದ ದೈಹಿಕ ಲಕ್ಷಣ 
ಗಳು ರೇಖಾಪ್ರಧಾನವಾಗಿ ಮೂಡಿಬಂದಿದೆ. ಇವು 
ಗಳಿಂದಾಗಿ ಇಡೊಂದು ಉತ್ತಮ ಕಿರುಕಲಾಕೃತಿಯೆನ್ಸಿಸಿ 
ಕೊಳ್ಳುತ್ತದೆ. 

ಬನನಾಸಿಯಲ್ಲೇ ಇನ್ನೂ ಹೆಚ್ಚಿನ ಅನ್ವೇಷಣೆ 
ನಡಿಸಿದ್ಲಿ ರೋಮನ್‌ ಅವಶೇಷ ಗಳು ಇನ್ನೂ ಸಿಗುವ 
ಸಾಧ್ಯತೆಯಿದೆ. ಇದರಿಂದ ಈ ಪ್ರನೇಶವು ರೋಮನ್‌ 
ಸಂಪರ್ಕಕ್ಕೆ ಒಳಗಾಗಿದ್ದರ ಬಗೆಗೆ ಹೆಚ್ಚಿನ ವಿವರಗಳು 
ಸಿಗುವವು. ಬನವಾಸಿಯು ರೋಮನ್‌ ಸಾಂಸ್ಕೃತಿಕ- 
ವಾಣಿಜ್ಯಕ ಸಂಬಂಧ-ಸಂಪರ್ಕಕ್ಕೊಳಗಾಗಿದ್ದಿ ರಬಹುದು; 
ಒಂದು ಕಾಲದಲ್ಲಿ ಈ ವ್ಯವಹಾರ ಚುರುಕಾಗಿದ್ದಿರ 
ಬಹುದು. ಕಾರಣ ಪಾ, ಚೀನ ವ್ಯಾಪಾರಮಾರ್ಗದಲ್ಲಿ 


ಶ್ರ 
ಬನವಾಸಿ ಅಂತರ್ಗತವಾನಿತ್ತು ತ ಲಿ 
ದೆಹಲ್ಮಿ ೧೯೮೬, ಪು. ೧೪೬ 
[2] ಇ 


